ಕರ್ನಾಟಕ ವಿಧಾನಪರಿಷತು 


ಚುಕ್ಕೆ ಗುರುತಿಲ್ಲದ ಪಲ್ಲೆ ಸಂಖ್ಯೆ : 1092 

ಸದಸ್ಯರ ಹೆಸರು : ಶ್ರೀ ಕೆ.ಎ.ತಿಪೇಸ್ವಾಮಿ 

ಉತ್ತರಿಸಬೇಕಾದ ದಿನಾಂಕ : 13-03-2020 

ಉತ್ತರಿಸುವ ಸಚಿವರು | ಫ ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, ಯುವ 


ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವರು 


ಈ Se 
ದ  ಪುಶ್ನೆ - ಉತ್ತರ 
I ರಾಜ್ಯದಲ್ಲಿ , ಕನ್ನಡ ಮತ್ತು ಸಂಸ್ಕೃತಿ | 2016-17, 2017-18, 2018-19 ನೇ ವರ್ಷಗಳಲ್ಲಿ ರಾಜ್ಯದಲ್ಲಿ ಕನ್ನಡ 
ಇಲಾಖಾ ವತಿಯಿಂದ ಕಳೆದ 03| ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ ಇಲ್ಲಿಯವರೆಗೆ 
ವರ್ಷಗಳಿಂದ ಅನುಷ್ಠಾನ | ಅನುಷ್ಠಾನಗೊಳಿಸಲಾಗುತ್ತಿರುವ ಯೋಜನೆಗಳ ವಿವರವನ್ನು 
ಗೊಳಿಸಲಾಗುತ್ತಿರುವ ಯೋಜನೆಗಳು | ಅನುಬಂಧ -0 ರಲ್ಲಿ ಲಗತ್ತಿಸಿದೆ. ಸ 
ಯಾವುವು; (ಸಂಪೂರ್ಣ ಮಾಹಿತಿ i 
_- | ನೀಡುವುದು) 5 : 
ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ|* ಕಳೆದ 3 ವರ್ಷಗಳಿಂದ ಮಾಸಾಶನ ಪಡೆಯುತ್ತಿರುವವರ 
| ಇಲಾಖೆ ---ಪತಿಯಿಂಡ----ಕಳೆಡ--- ಕಲಾವಿದರ ಸಂಖ್ಯೆ. 
ವರ್ಷಗಳಲ್ಲಿ ವಿವಿಧ 1) 2016-17 - 15,596 
' ಯೋಜನೆಗಳಡಿಯಲ್ಲಿ . ನೀಡಿರುವ 2) 2017-18 - 13,904 © 
~ | ಸಹಾಯಧನದಲ್ಲಿ ಎಷ್ಟು ಕಲಾವಿದರಿಗೆ 3) 2018-19 - 14,587 _ 
| ಆ ಜಾ ಮಾ ನನ ನ ನವಲಿ ಅಹಿ ವರಯ ಮಹತಿವೆ ಸಂಘ 
ಸಾಶನ ನೀಡಿದೆ ಹಾಗೂ ಎಷ್ಟು RT 
ಸಂಘ ಸಂಸ್ಥೆಗಳಿಗೆ/ನಾಟಕ ಸಂಸ್ಥೆಗಳ ವಿವರ ಕೆಳಕಂಡಂತಿದೆ. 
ಮಂಡಳಿಗಳಿಗೆ ಸಹಾಯಧನ ನೀಡಿದೆ; 
ಬಯಲು ರಂಗಮಂದಿರಗಳು ಮತ್ತು| | ವರ್ಷ | ಸಾಮಾನ್ಯ | ವಿಶೇಷ Bl 
ರಂಗಮಂದಿರಗಳ - ನಿರ್ಮಾಣಕ್ಕೆ £ ಘಟಿಕ ಉಪಯೋಜನೆ 
ಬಿಡುಗಡೆಯಾದ ಅನುದಾನ ಎಷ್ಟು; 20-7 [ 22ರ ಸ 
(ವಿಧಾನಸಭಾ ಕ್ಷೇತ್ರವಾರು ಸ೦ಪೂರ್ಣ 2017-18 573 217 48 
ಮಾಹಿತಿ ನೀಡುವುದು) 2018-19 579 322 67 


* ಕಳೆದ 3 ವರ್ಷಗಳಲ್ಲಿ ನಾಟಕ" ಮಂಡಳಿಗಳಿಗೆ (ವೃತ್ತಿ ನಾಟಕ 
ಕಂಪನಿ) ನೀಡಿರುವ ಸಹಾಯಧನದ ವಿವರ. 


ವರ್ಷ 1 ಕಂಪನಿಗಳ ಮೊತ್ತ (ರೂ.ಲಕ್ಷಗಳಲ್ಲಿ) ' 
ಸಂಖ್ಯೆ 
| 2016-17 24 TR 
| 2017-18 25 200. 00 
| [ 2018-19 26 129 00 
| \ 4 * 2016-17 - ರೂ.2313 00 ಲಕ್ಷಗಳು 


*  2017-18- ರೂ.1192.25 ಲಕ್ಷಗಳು 
*  2018-19- ರೂ.526.24 ಲಕ್ಷಗಳು 


* ಕಳೆದ 3 ವರ್ಷಗಳಲ್ಲಿ 31 ಸಾಂಸ್ಕೃತಿಕ ಭವನ,-: ಬಯಲು 
ರಂಗಮಂದಿರಗ್ಗಳ/ಜಿಲ್ಲಾ ರಂಗಮಂದಿರಗಳ ನಿರ್ಮಾಣಕೆ ಒಟ್ಟಾರೆ 
ರೂ. 4031. 499 ಲಕ್ಷಗಳ ಅನುದಾನ ನೀಡಿದೆ. ಅನುಬಂಧ-02 
ಲಗತ್ತಿಸಿದೆ. 


ವಿಧಾನಸಭಾ ಕ್ಷೇತ್ರವಾರು ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. 


ರಾಜ್ಯದಲ್ಲಿ ಹಲವಾರು ವರ್ಷಗಳ ಹಿಂದೆ 
ನಿರ್ಮಿಸಿರುವ ಕಲಾಭವನಗಳು 
ಶಿಥಿಲಗೊಂಡು ತುರ್ತು ದುರಸ್ಮಿ 
ಕೈಗೊಳ್ಳಬೇಕಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಜಿಲ್ಲಾ 
ಮಟ್ಟದಲ್ಲಿ ನಿರ್ಮಿಸಿರುವ 
ಕಲಾಭವನಗಳೆಷ್ಟು; ಪ್ರಸ್ತುತದಲ್ಲಿ 
ಕಲಾಭವನ ಸುಸ್ಥಿತಿಯಲ್ಲಿವೆಯೇ; ಒಂದು 
ವೇಳೆ, ಸುಸ್ಮಿಶಿಯಲ್ಲಿಲ್ಲದಿದ್ದಲ್ಲಿ ತುರ್ತಾಗಿ 
ದಮರಸ್ಥಿಗೊಳಿಸಲು ಸರ್ಕಾರ 
ಕೈಗೊಂಡಿರುವ ಕಾರ್ಯಕ್ರಮಗಳೇನು? 
(ಸಂಪೂರ್ಣ ಮಾಹಿತಿ ನೀಡುವುದು)_ 


°° 


ಹೌದು. 

ರಾಜ್ಯದಲ್ಲಿರುವ ಜಿಲ್ಲಾ ರಂಗಮಂದಿರ/ಕಲಾ ಭವನಗಳು 15. 
ಅನುಬಂಧ-03 ಲಗತ್ತಿಸಿದೆ. 

ಹೌದು. 


ದುರಸ್ಲಿಗೊಳಿಸಲು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆಗಳು |" 


ಬಂದಲ್ಲಿ ಆಯವ್ಯಯದ ಮಿತಿಯಲ್ಲಿ, ಪರಿಶೀಲಿಸಿ ಮುಂದಿನ 
ಕ್ರಮ ಕೈಗೊಳ್ಳಲಾಗುವುದು. 


ಕಸಂವಾ 38 ಕವಿಸ 2020 


ಇ (ಸಿ.ಟಿ.ರವಿ) 
ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 
. “ಯುವ :ಸಬಲೀಕರಣ ಹಾಗೂ 
" ಕ್ರೀಡಾ ಇಲಾಖೆ ಸಚಿವರು 


ಬಿಕ್ಕಫಗ್‌ ಸೇ -4.ಎ.ತಿಜ್ಟೇಸ್ಟಮಿ, ಇಹರ 
ವಿಧಾನಂ ಸನ ಸ್ರಕ್ಟೆಗಿಂ" ೬1೦3೩್ಪೆ ಿಸುಬಂಜ್ಥೆ -೦) 


2016-17 ನೇ ವರ್ಷಗಳಲ್ಲಿ ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ 
ಅನುಷ್ಠಾನಗೊಳಿಸಲಾಗುತ್ತಿರುವ ಯೋಜನೆಗಳ ಪಿವರ 


* ಸುಗ್ಗಿ - ಹುಗ್ಗಿ ಕಾರ್ಯಕ್ರಮ. 
*. ಕನ್ನಡ ಪಿ.ಹೆಚ್‌.ಡಿ ಮತ್ತು ಎಂ.ಫಿಲ್‌ ಹಸ್ತಪ್ರತಿ ಮುದ್ರಣ. 
* ನ್ಯಾಯಾಂಗ ಇಲಾಖೆಯಲ್ಲಿ ಕೆನ್ನಡೆ ಕಾರ್ಯಾಂಗ ಶಿಬಿರ." 
* ಅಂಚೆ ಮೂಲಕ ಕನ್ನಡ ಶಿಕ್ಷಣ ಯೋಜನೆ (ಬಾರತೀಯ ಬಾಷಾ ಶಿಕ್ಷಣ ಸಂಸ್ಥೆ. ಮೈಸೂರು) 
* ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಹಾಗೂ ವಚನ ಮಾದರಿಯ 
ಸರ್ವಜ್ಞ ವಚನಗಳ ಪ್ರಸಾರ. ಮತ್ತು ದ್ವನಿ ಮುದ್ರಣ ಇತರೆ. 
* ಜಿಲ್ಲೆಗಳಲ್ಲಿ ಕನ್ನಡ ರಾಜ್ಯೋತ್ಸ ವಸ ಸಾಂಸ್ಕೃತಿಕ ಕಾರ್ಯಕ್ರಮ. 
* ಪ್ರತಿ ಶುಕ್ರವಾರ ಸಾಂಸ್ಕೃತಿಕಸಂಜೆ ಕಾರ್ಯಕ್ರಮ 
° ಮನೆಯಂಗಳದಲ್ಲಿ ಮಾತುಕತೆ 
* ಸಾಧಕರೊಂದಿಗೆ ಸಂವಾದ 
(ಜಿಲ್ಲಾ ಕೇಂದ್ರಗಳಲ್ಲಿ) 
* ಕವಿಗೋಷ್ಟಿ 
. -” (ಜಿಲ್ಲಾ ಕೇಂದ್ರಗಳಲ್ಲಿ) 5 "ಸ್ವ 
NR *. ವಿವಿಧ ಕೇತ್ರಗಳ ರಾಜ್ಯ /ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸುವುದು. 
«ಇತರೆ ಶಾಖೆ ಹಾಗೂ ಸಂಸ್ಥೆಗಳಲ್ಲಿ ಕನ್ನಡ ಬಾರದವರಿಗೆ ಕನ್ನೆಡ ಕಲಿಕೆ ತರಗತಿಗಳು 
* ಜಿಲ್ಲೆಗಳಲ್ಲಿ ಮಹಿಳಾ ಸ ಸಂಸ್ಥ ತಿ ಉತ್ಸವ 
*  ಸಾಂಸ್ಕ ತಿಕ ಪೌರಭ - ಹಿರಿಯ ಕಲಾವಿದರಿಗಾಗಿ ಏರ್ಪಡಿಸುವ ಕಾರ್ಯಕ್ರಮ. 
--*e- ಯುವ ಸೌರಭ - ಯುವ ಕಲಾವಿದರಿಗಾಗಿ ಗಾಗಿ ಏರ್ಪಡಿಸುವ ಕಾರ್ಯಕ್ರಮ. 
ಇ: ಚಿಗುರು - ಮಕ್ಕಳಿಗಾಗಿ ಸಾಂಸ್ಕ ತಿಕ ಕಾರ್ಯಕ್ರಮ. 
'*. ವಿವಿಧ ಕ್ಷೇತ್ರಗಳಲ್ಲಿ.ಸಾಧನೆ ಮಾಡಿಕ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ 
*. ವಿಶೇಷ ಉತ್ಸವಗಳು 
' *- ಸಾಂಸ್ಕೃತಿಕ ಸಂಘ-ಸಂಸ್ಥೆಗಳ: ಚಟುವಟಿಕೆಗಳಿಗೆ ಧನಸಹಾಯ ನೀಡುವುದು 
'* ಅಸಂಘಟಿತ ಕಲಾವಿದರಿಗೆ ವಾದ್ಯಪರಿಕರ-ವೇಷಭೂಷಣ ಖರೀದಿಗೆ ಧನಸಹಾಯ 
* ಚಿತ್ರ-ಶಿಲ್ಪಕಲಾ ಕೃತಿಗಳ ಪ್ರದರ್ಶನಕ್ಕೆ ಧನಸಹಾಯ ನೀಡುವುದು 
* ವೃತ್ತಿ ನಾಟಕ ಕಂಪನಿಗಳ ಪುನಶ್ಲೇತನಕ್ಕೆ ಧನಸಹಾಯ | 
* ಕನ್ನಡ ಸಾಹಿತ್ಯ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ 
ನೆರವು. 3 
* ಜಾನಪದ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು'ಚೆಟುವಟಿಕೆಗಳಿಗೆ ಆರ್ಥಿಕ ನೆರವು 
* ಅನುದಾನಿತ ಸಂಸ್ಥೆಗಳಾದ ವಿದ್ಯಾ ವರ್ಧಕ ಸಂಘ, ನೀನಾಸಂ ಮತ್ತು ದಿ ಆರ್ಟ್‌ ಇಂಟಿಗ್ರೇಷನ್‌ 
ಗಳಿಗೆ ಆರ್ಥಿಕ ನೆರವು. 
* . ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳು ಮತ್ತು ರಂಗಾಯಣಗಳಿಗೆ ಅನುದಾನ ನೀಡುವುದು. 
* ಪ್ರಮುಖ ಸಾಹಿತಿಗಳ ಪುಸ್ತಕಗಳ ಪ್ರಕಟಣೆ ಮಾಡುವುದು. 


pe 


NR 
ರಾಜ್ಯಾದ್ಯಂತ ಸಡೆಯುವ ಸಂಘ- ಸಂಸ್ಥೆಗಳು ನಡೆಸುವ ಸಮಾರಂಭಗಳಿಗೆ ಕಾರ್ಯಕ್ರಮಗಳ 
ಪ್ರಾಯೋಜನೆ ಮಾಡುವುದು. 

ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ಯೋತ್ಸ ವ ಹಾಗೂ ಗಣರಾಜ್ಯೋತ್ಸ ಪ ದಿನದಂದು ಸಾಂಸ್ಕೃತಿಕ 
ಕಾರ್ಯಕ್ರಮ ಏರ್ಪಡಿಸುವುದು. ಕ ೀ ಘ್‌ 

ಸಾಹಿತಿ ಕಲಾವಿದರ ಹೆಸರಿನಲ್ಲಿ ಸರ್ಕಾರದಿಂದ ಸ್ಥಾಪಿಸಿರುವ 24 ಟ್ರಸ್‌ ಸ್ಟ್‌ಗಳ ಚಟುವಟಿಕೆಗಳಿಗೆ 
ಅನುದಾನ ಒದಗಿಸುವುದು. 

ಸರ್ಕಾರವು ಘೋಷಿಸಿರುವ ಹೊಸ ಯೋಜನೆಗಳ ಅನುಷ್ಠಾನ. 


pf ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸಾಹಿತಿ ; ಕಲಾವಿದರುಗಳಿಗೆ ಮಾಸಾಶನ ನೀಡುವುದು. 


ಕಲಾವಿದರ ವೈದ್ಯಕೀಯ ವೆಚ್ಚ ಮರುಪಾವತಿ ಮಾಡುವುದು. 

ರಾಜ್ಯಾದ್ಯಂತ ಜಾನಪದ ಜಾತ್ರೆ ಕಾರ್ಯಕ್ರಮ. 

ಜಿಲ್ಲೆಗಳ ಜನಪರ ಉತ್ಸವ ಹಾಗೂ ಗಿರಿಜನ ಉತ್ಸವ ಏರ್ಪಡಿಸುವುದು. 
ಸಾಮಾನ್ಯ ಹಾಗೂ ವಿಶೇಷ ಘಟಕ ಮತ್ತು ಗ೦ೀಟನ ಉಪಯೋಜನೆ ಪ್ರಾಯೋಜನೆ 


'.ಜಿಯಂತಿಗಳ ಪಟ್ಟಿ 


[ದೇವರದಾಸಿಮಯ್ಯ ಜಯಂತಿ 


2. | ಭೆಗೆವಾನ್‌ ಮಹಾವೀರ ಜಯಂತಿ 


3. 1] ಅಕ್ಕಮಹಾದೇವಿ ಜಯಂತಿ 


4. ಬಸವ ಜಯಂತಿ 


a ಕರಜಾರ್ಯ ನಾನ ತ್ಯಾ ke MS 


6. | ಭಗೀರಥ ಜಯಂತಿ 


7. | ನಾಲ್ವಡಿ ಕೃಷ್ಣರಾಜ ಒಡೆಯರ್‌ ಸಹಾ 


(ಮೈಸೂರು, ಮಂಡ್ಯ ಜಿಲ್ಲೆ ಮತ್ತು ಕೇಂದ್ರ ಕಛೇರಿಯಲ್ಲಿ) - 
8. | ಕೃಷ್ಣ ಜಯಂತಿ ರ 


೨. | ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ 


10. [ವಿಶ್ವಕರ್ಮ ಜಯಂತಿ 


1. ಟಿಪ್ಪುಸುಲ್ತಾನ್‌ ಜಯಂತಿ 


12. | ಕನಕ ಜಯಂತಿ 


13. ವಿಶ್ವಮಾನವ ದನಾಚಕನ 


14. ಸಿದ್ದರಾಮ ಜಯಂತಿ 


15. | ಅಂಬಿಗರ ಚೌಡಯ್ಯ ಜಯಂತಿ 


16. | ಛತ್ರಪತಿ ಶಿವಾಜಿ ಜಯಂತಿ ; | 


17. | ಮಡಿವಾಳ ಮಾಚಿದೇವ ಜಯಂತಿ 


18. | ಸಂತಕವಿ ಸರ್ವಜ್ಞ ಜಯಂತಿ 


19. | ಕಾಯಕ ಶರಣರ ಜಯಂತ Wy | 


20. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 


2. | ಕೆಂಪೇಗೌಡ ಜಯ್ತಂತಿ 


ಎ3 


ಕಿತ್ಲೂರು ರಾಣಿ ಚೆನ್ನಮ್ಮ ಜಯಂತಿ 


ವೇಮನ ಜಯಂತಿ 
24. | ಸಂತ ಸೇವಾಲಾಲ್‌ ಜಯಂತಿ KN 
25. | ಹೆಡಪದ._ಅಪ್ಪಣ್ಣ ಜಯಂತಿ. | 
. 26. | ಸವಿತಾ ಮಹರ್ಷಿ ಜಯಂತಿ . 
ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ ಆಯೋಜಿಸಲಾಗುವ ಉತ್ಸವಗಳ ವಿವರ 


[--ತ್ರಪಂ- ಉತ್‌ಸವಗಳ ವಿವರ | ಜಿಲ್ಲೆಗಳ ಹೆಸರು " | 
1. | ಚಾಲುಕ್ಯ ಉತ್ಸವ | ಬಾಗಲಕೋಟೆ | 
2. ಧಾರವಾಡ ಉತ್ಸವ ಧಾರವಾಡ 

ಈ ಬೆಳವಡಿ ಮಲ್ಲಮ್ಮ ಉತ್ಸವ ಬೆಳಗಾವಿ 
4. ವೀರರಾಣಿ ಅಬ್ಬಕ್ಕ ಉತ್ಸವ; ಉಲ್ಲಾಳ ಉತ್ಸವ ಮಂಗಳೂರು 
£3 ಕರಾವಳಿ ಉತ್ಸವ ಉತ್ತರ ಕನ್ನಡ 
6  |ಕೆರಾವಳಿಉತ್ಸವ ದಕ್ಷಿಣ ಕನ್ನಡ | 
7 [ಗಗನಚುಕ್ಕಿ ಜಲಪಾತೋಷ್ಸವ ಸಂಷಾ ಮಂಡ್ಯ -.. 
8: ರನ್ನ ವೈಭವ, |. ಬಾಗಲಕೋಟೆ 
೨.:. [ಹೊಯ್ಸಳ ಉತ್ಸವ, ಹಾಸನ 
15 |ಲಕ್ಮಂದಿ ಉತ್ಸವ್‌ ಗದಗ 
1. ಬಸವ ಉತ್ಸವ ಬಸವಕಲ್ಯಾಣ ಬೀದರ 
12. ನವರಸಪುರ"ಉತ್ಸ ಪೆ- ವಿಜಯಪುರ 
1. [ಆನೆಗೊಂದಿ ಉತ್ಸವ a ಕೊಪ್ಪಳ 
1. - :|ಭರಚುಸ್ಕಿ ಜಲಪಾತೋತ್ಸವ ಚಾಮರಾಜನಗರ 
15. . ರಾಷ್ಟ್ರಕೂಟ ಉತ್ಸವ ಕಲಬುರ್ಗಿ 
16. ಸಂಗೊಳ್ಳಿರಾಯಣ್ಣ ಉತ್ಸವ & | ಬೆಳಗಾವಿ” 
17. ಕಿತ್ಲೂರು ಉತ್ಸವ ಬೆಳಗಾವಿ 
18. ಹೆಂಪಿ ಉತ್ಸವ ಬಳ್ಳಾರಿ 
1. [ಕದಂಬೋತ್ಸವ ಉತ್ತರ ಕನ್ನಡ 


r 


2017-18ನೇ ವರ್ಷೆಗಳಲ್ಲಿ ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ 
ಅನುಷ್ಠಾನಗೊಳಿಸಲಾಗುತಿರುವ ಯೋಜನೆಗಳ ವಿವರ 


* ಸುಗ್ಗಿ - ಹುಗ್ಗಿ ಕಾರ್ಯಕ್ರಮ. 
° ಕನ್ನಡ ಪಿ.ಹೆಚ್‌.ಡಿ ಮತ್ತು ಎಂ.ಫಿಲ್‌ ಹಸ್ತಪ್ರತಿ ಮುದ್ರಣ. 
* ನ್ಯಾಯಾಂಗ ಇಲಾಖೆಯಲ್ಲಿ ಕನ್ನಡ ಕಾರ್ಯಾಂಗ ಶಿಬಿರ. ] 
. pi ಮೂಲಕ ಕನ್ನಡ ಶಿಕ್ಷಣ ಯೋಜನೆ (ಭಾರತೀಯ ಬಾಷಾ ಶಿಕ್ಷಣ ಸ ಸಂಸ್ಥೆ, ಸ್ಥೆ, ಮೈಸೂರು) 
* ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಹಾಗೂ ವಚನ ಮಾದರಿಯ 
ಸರ್ವಜ್ಞ ವಚನಗಳ ಪ್ರಸಾರ ಮತ್ತು ಧ್ವನಿ ಮುದ್ರಣ ಇತರೆ. 
* ಜಿಲ್ಲೆಗಳಲ್ಲಿ ಕನ್ನಡ ರಾಜ್ಯೊ ತ್ಸವ ಸಾಂಸ್ಕ ತಿಕ ಕ ಕಾರ್ಯಕ್ರಮ. 
* ಪ್ರತಿ ಶುಕ್ರವಾರ ಪಾಂಸ್ಕ ತಿಕ ಸಂಜೆ ರಾರ್ಯಕ್ರಮ 
. ಮನೆಯಂಗಳದಲ್ಲಿ ಹಣದ 
*  ಪಾಧಕರೊಂದಿಗೆ ಸಂವಾದ 
(ಜಿಲ್ಲಾ ಕೇಂದ್ರಗಳಲ್ಲಿ) 
* ಕವಿಗೋಷ್ಠಿ ಸ 
(ಜಿಲ್ಲಾ ಕೇಂದ್ರಗಳಲ್ಲಿ) 
« ವಿವಿಧ ಕೇತ್ರ ಗಳ ರಾಜ್ಯ /ರಾಷ್ಟ್ರ ಪ್ರ ್ರಶಸ್ಟಿ ಪ್ರ ದಾನೆ ಸಮಾರಂಭ ಏರ್ಪಡಿಸುವುದು. 
* -ಇತರೆ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಕನ್ನಡ ಬಾಡೆಡ್ದವಶಿಗ ಕನ್ನಡ ಕಟಿ ತರಗತಿಗಳು 
p ಜಿಲ್ಲೆಗಳಲ್ಲಿ ಮಹಿಳಾ: ಸಂಸ್ಕ ತಿ ಉತ್ಸವ 
*--ಸಾಂಸ್ಕ ತಿಕ 'ಸೌರಭ - ಹರಿಯ ಕಲಾವಿದರಿಗಾನ ಏರ್ಪ' ಡಿಸುವ ಕಾಯ್ತ ಪ್ಯಾ ್‌ 
*° ಯುವ ಸಾರೆ - ಯುಪ ಕಲಾವಿದರಿಗಾಗಿ ಏರ್ಪಡಿಸುವ ಕಾರ್ಯ ಕ್ರಮ. ' 
* ಚಿಗುರು - ಮಕ್ಕಳಿಗಾಗಿ ಸಾಂಸ್ಕ ತಿಕ ಕಾರ್ಯಕ್ರಮ. | 
. * -ವಿವಿಧಕ್ಷೇತ್ರ ಗಳಲ್ಲಿ ಸಾಧನೆ Ne ಸಾಧಕರಿಗೆ ರಾಜ್ನೊ ್ಯೀತ್ಸವ ಪ್ರಶಸ್ತಿ ಪ್ರದಾನ 


ಕಷ ಇಡ ಉತ್ಸ ವಗಳು 

*, ಸಾಂಸ್ಕೆ: ೃತಿಕ ಸ ಸಂಘ-ಸಂಸ್ಥೆಗಳ ಚಟುವಟಿಕೆಗಳಿಗೆ ಥನಸನಾ ನೀಡುವುದು 

p ಅಸಂಘಟಿತ ಕಲಾವಿದರಿಗೆ ವಾದ್ಯಪರಿಕರ- ವೇಷಭೂಷಣ ಖರೀದಿಗೆ ಧನಸಹಾಯ 

.* . ಚಿತ್ರ-ಶಿಲ್ಪಕಲಾ. ಕೃತಿಗಳ ಪ್ರದರ್ಶನಕ್ಕೆ ಧನಸಹಾಯ ನೀಡುವುದು - 

* ವೃತ್ತಿ ನಾಟಕ ಕಂಪನಿಗಳ ಪುನಶ್ಚೇತನಕ್ಕೆ ಧನಸಹಾಯ 

* ಕನ್ನಡ ಸಾಹಿತ್ಯ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ'ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ 
ನೆರವು. : 

* ಜಾನಪದ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ ನೆರವು 

* ಅನುದಾನಿತ ಸಂಸ್ಥೆಗಳಾದ ವಿದ್ಯಾವರ್ಧಕ ಸಂಘ, ನೀನಾಸಂ ಮತ್ತು ದಿ ಆರ್ಟ್‌ ಇಂಟಿಗ್ರೇಷನ್‌ 
ಗಳಿಗೆ ಆರ್ಥಿಕ ನೆರವು. | 

* ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳು ಮತ್ತು ರಂಗಾಯಣಗಳಿಗೆ ಅನುದಾನ ನೀಡುವುದು. 

* ಪ್ರಮುಖ ಸಾಹಿತಿಗಳ ಪುಸ್ತಕಗಳ ಪ್ರಕಟಣೆ ಮಾಡುವುದು. 

* ರಾಜ್ಯಾದ್ಯಂತ ನಡೆಯುವ ಸಂಘ-ಸಂಸ್ಥೆಗಳು ನಡೆಸುವ ಸಮಾರಂಭಗಳಿಗೆ ಕಾರ್ಯಕ್ರಮಗಳ 
ಪ್ರಾಯೋಜನೆ ಮಾಡುವುದು. 

*.. ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯೋತ್ಸವ ಹಾಗೂ ಗಣರಾಜ್ಯೋತ್ಸವ ದಿನದಂದು ಸಾಂಸ್ಕೃತಿಕ 
ಕಾಯ ಮ ಏರ್ಪಣಔುವುದು. 


ಎತ್ತ 


ಸಾಹಿತಿ ಕಲಾವಿದರ ಹೆಸರಿನಲ್ಲಿ ಸರ್ಕಾರದಿಂದ ಸ್ಥಾಪಿಸಿರುವ 24 ಟ್ರಸ್ಟ್‌ ಗಳ ಚಟುವಟಿಕೆಗಳಿಗೆ 
ಅನುದಾನ ಒದಗಿಸುವುದು. 


' ಸರ್ಕಾರವು ಘೋಷಿಸಿರುವ ಹೊಸ ಯೋಜನೆಗಳ ಅನುಷ್ಠಾನ. 


ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸಾಹಿತಿ ; ಕಲಾವಿದರುಗಳಿಗೆ ಮಾಸಾಶನ ನೀಡುವುದು. 
ಕಲಾವಿದರ ವೈದ್ಯಕೀಯ ವೆಚ್ಚ ಮರುಪಾವತಿ ಮಾಡುವುದು. 
ರಾಜ್ಯಾದ್ಯಂತ ಜಾನಪದ 'ಜಾತ್ರೆ ಕಾರ್ಯಕ್ರಮ. 


. ಜೆಲ್ಲೆಗಳಲ್ಲಿ ಜನಪರ ಉತ್ಸವ ಹಾಗೂ ಗಿರಿಜನ ಉತ್ಸವ ಏರ್ಪಡಿಸುವುದು. 


ಸಾಮಾನ್ಯ ಹಾಗೂ ವಿಶೇಷ ಘಟಕ ಮತ್ತು ಗಿರಿಜನ ಉಪಯೋಜನೆ ಪ್ರಾಯೋಜಸನೆ 
ಜಯಂತಿಗಳ ಪಟ್ಟಿ 


y ದೇವರದಾಸಿಮಯ್ಯ ಜಯಂತಿ 


2. | ಭಗವಾನ್‌ ಮಹಾವೀರ ಜಯಂತ | 


ಅಕ್ಕಮಹಾದೇವಿ ಜಯಂತಿ 


ಶಂಕೆರಾಚಾರ್ಯ ಜಯಂತಿ (ತತ್ವಜ್ಞಾನಿಗಳ ದಿನಾಚರಣೆ 


೩ 

4. |ಬಸವಜಯಂತಿ 
5. 

6 


ಭಗೀರಥ ಜಯಂತಿ 


7...” | ನಾಲ್ವಡಿ ಕೃಷ್ಣರಾಜ ಒಡೆಯರ್‌ ಜಯಂತಿ 
(ಮೈಸೂರು, ಮಂಡ್ಯ ಜಿಲ್ಲೆ ಮತ್ತು ಕೇಂದ್ರ ಕಛೇರಿಯಲ್ಲಿ) 


8. |ಕೃಷ್ಣಜಯಂತಿ “ ಲ 


೨. | ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ 


10. ವಿಶ್ವಕರ್ಮ ಜಯಂತಿ 


n. | ಟೆಪ್ತುಸುಲ್ದಾನ್‌ ಜಯಂತಿ 


12. . | ಕನಕ ಜಯಂತಿ 


13. ವಿಶ್ವ ಮಾನವ ದಿನಾಚರಣೆ 


| ಸಿದ್ದರಾಮ ಜಯಂತಿ 


15. ಅಂಬಿಗರ ಚೌಡಯ್ಯ ಜಯಂತಿ 


16. - | ಛತ್ರಪತಿ ಶಿವಾಜಿ ಜಯಂತಿ 


17. | ಮಡಿವಾಳ ಮಾಚಿದೇವ`ಜಯಂತಿ | 


18. | ಸಂತಕವಿ ಸರ್ವಚ್ಞಿ ಜಯಂತಿ | 


19. | ಕಾಯಕ ಶರಣರ ಜಯಂತಿ 


2೦. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 


21: ಕೆಂಪೇಗೌಡ ಜಯಂತಿ 


22. | ಕಿತ್ತರು ರಾಣಿ ಚೆನ್ನಮ್ಮ ಜಯಂತಿ 


23. | ವೇಮನ ಜಯಂತಿ 


24. |.ಸಂತ ಸೇವಾಲಾಲ್‌ ಜಯಂತಿ 


25. ಹಡಪದ ಅಪ್ಪಣ್ಣ ಜಯಂತಿ 


26. |ಸವಿತಾ ಮಹರ್ಷಿ ಜಯಂತಿ 


ಎತ್ತಿ 


ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ ಆಯೋಜಿಸಲಾಗುವ ಉತ್ಸವಗಳ ವಿವರ 


ಕ್ರ.ಸಂ ಉತ್‌ಸವಗಳ ವಿವರ | ಜಿಲ್ಲೆಗಳ ಹೆಸೆರು. 
1. ಚಾಲುಕ್ಯ ಉತ್ಸವ - | ಬಾಗಲಕೋಟೆ 
2. ಧಾರವಾಡ ಉತ್ಸವ | ಧಾರವಾಡ 
3. | ಬೆಳವಡಿ ಮಲ್ಲಮ್ಮ ಉತ್ಸವ ' ಚೆಳಗಾವಿ' 
4. ವೀರರಾಣಿ ಅಬ್ಬಕ್ಕ ಉತ್ಸವ; ಉಲ್ಲಾಳ ಉತ್ಸವ | ಮಂಗಳೂರು 

3... ಕರಾವಳಿ. ಉತ್ಸವ | ಉತ್ತರ ಕನ್ನಡ | 
6. | ಕರಾವಳಿ ಉತ್ಸವ | ದಕ್ಷಿಣ ಕನ್ನಡ 
4 ಗಗನಚುಕ್ಕಿ ಜಲಪಾತೋತ್ಸವ ಶಿಂಷಾ ಮಂಡ್ಯ 
8. ರನ್ನ ವೈಭವ, ಬಾಗಲಕೋಟೆ 
9. ಹೊಯ್ಸಳ ಉತ್ಸವ, ಹಾಸನ 

| 10. [ಲಕ್ಕುಂಡ ಉತ್ಸವ ಹ್‌ [ಗದಗ 

1. ಬಸವ ಉತ್ಸವ ಬಸವಕಲ್ಯಾಣ ಬೀದರ 
12. | ನವರಸಪುರ ಉತ್ಸವ ವಿಜಯಪುರ 

"1. ಆನೆಗೊಂದಿ ಉತ್ಸವ ಕೊಪ್ಪಳ 
14. ಭರಚುಕ್ಕಿ ಜಲಪಾತೋತ್ಸವ ಚಾಮರಾಜನಗರ 
15. ರಾಷ್ಟ್ರಕಾಟ ಉತ್ಸವ we | ಕಲಬುರ್ಗ * - 
16. ಸಂಗೊಳ್ಳಿರಾಯಣ್ಣ ಉತ್ಸವ ಬೆಳಗಾವಿ 
1. | ಪಿತ್ರೂರು ಉತ್ಸವ ಬೆಳಗಾವಿ 1 
18. ಹಂಪಿ ಉತ್ಸವ ಬಳ್ಳಾರಿ: 
9. | ಕದಂಬೋತ್ಸವ 7] ಉತ್ತರ ಕನ್ನಡ 


pe 


2018-19 ನೇ ವರ್ಷಗಳಲ್ಲಿ ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ 
ಅನುಷ್ಣಾನಗೊಳಿಸಲಾಗುತ್ತಿರುವ ಯೋಜನೆಗಳ ವಿವರ 


ಗಾಂಧೀಜಿ - 150 ಸ್ಮರಣೋತ್ಸವ - ಫಾಂಸ್ಕೃತಿತ ಕಾರ್ಯಕ್ರಮ 

ಮಂಟೆಸ್ವಾಮಿ, ಸಿದ್ದಪ್ಪಾಜಿ, ರಾಚಪ್ಪಾಜಿ ಕ್ಷೇತ್ರಗಳಾದ ಕಪ್ಪಡಿ, ಚಿಕ್ಕಲ್ಲೂರು, ಗೊಪ್ಪಗೌಡನ ಪುರ 
ಮುಂತಾದ ಅಭಿವೃದ್ಧಿ ಕಾಮಗಾರಿ. 

ಮೈಸೂರಿನಲ್ಲಿ ಸೈನಿಕರ ಸ್ಮಾರಕ ನಿರ್ಮಾಣ. 

ಸುಗ್ಗಿ - ಹುಗ್ಗಿ ಕಾರ್ಯಕ್ರಮ: 

ಕನ್ನಡ ಪಿ.ಹೆಚ್‌.ಡಿ ಮತ್ತು ಎಂ.ಪಿಲ್‌ ಹಸ್ತಪ್ರತಿ ಮುದ್ರಣ. 

ನ್ಯಾಯಾಂಗ: ಇಲಾಖೆಯಲ್ಲಿ ಕೆನ್ನಡ ಕಾರ್ಯಾಂಗ ಶಿಬಿರೆ. 

ಅಂಚೆ ಮೂಲಕ ಕನ್ನಡ ಶಿಕ್ಷಣ ಯೋಜನೆ (ಭಾರತೀಯ ಭಾಷಾ ಶಿಕ್ಷಣ ಸಂಸ್ಥೆ, ಮೈಸೂರು) 
ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಹಾಗೂ ವಚನ ಮಾದರಿಯ 
ಸರ್ವಜ್ಞ ವಚನಗಳ ಪ್ರಸಾರ ಮತ್ತು ಧ್ವನಿ ಮುದ್ರಣ ಇತರೆ. 

ಜಿಲ್ಲೆಗಳಲ್ಲಿ ಕನ್ನಡ ರಾಜ್ಯೋತ್ಸವ ಸಾಂಸ್ಕ ತಿಕ ಕಾರ್ಯಕ್ರಮ. 


“ಪ್ರತಿ ಶುಕ್ರವಾರ ಸಾಂಸ್ಕೆ ತಿಕ ಸಂಜೆ ಕಾರ್ಯಕ್ಷೆಪು 


ಮನೆಯಂಗಳದಲ್ಲಿ ಮಡಕ 

ಸಾಧಕರೊಂದಿಗೆ ಸಂವಾದ 

(ಜಿಲ್ಲಾ ಕೇಂದ್ರಗಳಲ್ಲಿ) 

ಕವಿಗೋಷ್ಟಿ R 

(ಜಿಲ್ಲಾ ಕೇಂದ ಸ್ರಗಳಲ್ಲಿ) ಸಾ 

ಇತರೆ - ದ ಸಂಸ್ಥೆಗಳಲ್ಲಿ ಕನ್ನಡ ಬಾರದವರಿಗೆ ಕನ್ನಡ ಕಲಿಕೆ ತರಗತಿಗಳು 
ದೂರದರ್ಶನೆ. ಮತ್ತು ಆಕಾಶವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ ಕ್ರಮಗಳಾಗಿ ಪ್ರಸಾರ 


ಮಾಡುತ್ತಿರುವ "ಕಥಾ ಕಣಜ" “ಶ್ರೀ ರಾಮಾಯಣ ದರ್ಶನಂ ರಸಪ್ರಸಂಗ” ಮತ್ತು “ಮನೆಯಂಗಳದಲ್ಲಿ Fk 


ಮಾತುಕತೆ” ಕಾರ್ಯಕ್ರಮ 

ಜಿಲ್ಲೆಗಳಲ್ಲಿ ಮಹಿಳಾ. ಸಂಸ್ಕ, ತಿ ಉತ್ಸವ... 

ಸಾಂಸ್ಕ ತಿಕ ಸೌರಭ - ಹರೆಯ ಕಲಾವಿದರಿಗಾಗಿ ಏರ್ಪಡಿಸುವ ಕಾರ್ಯಕ್ರಮ. 
ಯುವ ಸೌರಭ - ಯುವ ಕಲಾವಿದರಿಗಾಗಿ ಏರ್ಪಡಿಸುವ ಕಾರ್ಯಕ್ರಮ. 

ಚಿಗುರು - ಮಕ್ಕ ್ವಳಿಗಾಗಿ ಸಾಂಸ್ಕೆ 3ಕ-ಕಾರ್ಯಕ್ರಮ. 

ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗಗ ರ್ಯಾಜ್ಯೊ ತ್ಸವ ಪ್ರಶಸ್ತಿ ಪ್ರದಾನ 


`ವಿಶೇಷ ಉತ್ಸವಗಳು 


ಸಾಂಸ್ಕೃತಿಕ ಸಂಘ-ಸಂಸ್ಥೆಗಳ ಚಟುವಟಿಕೆಗಳಿಗೆ ಧನಸಹಾಯ ನೀಡುವುದು 

ಅಸಂಘಟಿತ ಕಲಾವಿದರಿಗೆ ವಾದ್ಯಪರಿಕರ-ವೇಷಭೂಷಣ ಖರೀದಿಗೆ ಧನಸಹಾಯ 
ಚಿತ್ರ-ಶಿಲ್ಪಕಲಾ ಕೃತಿಗಳ ಪ್ರದರ್ಶನಕ್ಕೆ ಧನಸಹಾಯ ನೀಡುವುದು 

ವೃತ್ತಿ ನಾಟಕ ಕಂಪನಿಗಳ ಪುನಶ್ಚೇತನಕ್ಕೆ ಧನಸಹಾಯ 

ಕನ್ನಡ ಸಾಹಿತ್ಯ ಪರಿಷತ್‌ನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ 
ನೆರವು. 

ಜಾನಪದ ಪರಿಷೆತನ ಸಿಬ್ಬಂದಿಗಳಿಗೆ ವೇತನಾನುದಾನ ಮತ್ತು ಚಟುವಟಿಕೆಗಳಿಗೆ ಆರ್ಥಿಕ ನೆರವ್ಪ. 


N 


ಅನುದಾನಿತ ಸಂಸ್ಥೆಗಳಾದ ವಿದ್ಯಾ ವರ್ಧಕ ಸಂಘ, ನೀನಾಸಂ ಮತ್ತು ದಿ ಆರ್ಟ್‌ ಇಂಟಿಗ್ರೇಷನ್‌ 
ಗಳಿಗೆ ಆರ್ಥಿಕ ನರವು. 

ಅಕಾಡೆಮಿಗಳು ಹಾಗೂ ಪ್ರಾಧಿಕಾರಗಳು ಮತ್ತು ರಂಗ್ಗಾಯಣಗಳಿಗೆ ಅನುದಾನ ನೀಡುವುದು. 
ಪ್ರಮುಖ ಸಾಹಿತಿಗಳ ಪುಸ್ತಕಗಳ ಪ್ರಕಟಣೆ ಮಾಡುವುದು: - 

ರಾಜ್ಯಾದ್ಯಂತ ನಡೆಯುವ ಸಂಘ- ಸಂಸ್ಥೆಗಳು ನಡೆಸುವ ಸಮಾರಂಭಗಳಿಗೆ ಕಾರ್ಯಕ್ರ ಮಗಳ 
ಪ್ರಾಯೋಜನೆ ಮಾಡುವುದು, | 

ರಾಷ್ಟ್ರೀಯ ಹಬ್ಬಗಳಾದ ಸ ಸ್ವಾತಂತ್ಯ ತ್ಸವ ಹಾಗೂ ಗಣರಾಜ್ಯೊ €ತ್ಸ ವ ದಿನದಂದು ಸಾಂ ಸ್ಥತಿಕ 
ಕಾರ್ಯಕ್ರ ಮ ಏರ್ಪಡಿಸುವುದು. is 


ಸಾಹಿತಿ ಕಲಾವಿದರ ಹೆಸರಿನಲ್ಲಿ ಸರ್ಕಾರದಿಂದ ಸ್ಥಾಪಿಸಿರುವ 24 ಟ್ರಸ ಸ್ಟ್‌ಗಳ ಚಟುವಟಿಕೆಗಳಿಗೆ 
ಅನುದಾನ ಒದಗಿಸುವುದು. 

ಸರ್ಕಾರವು ಘೋಷಿಸಿರುವ ಹೊಸ ಯೋಜನೆಗಳ ಅವ ಸುಷ್ಠಾನ. 1 

ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸಾಹಿತಿ / ಕಲಾವಿದರುಗಳಿಗೆ ಮಾಸಾಶನ ನೀಡುವುದು. 
ಕೆಲಾವಿದರ ವೈದ್ಯಕೀಯ ವೆಚ್ಚ ಮರುಪಾವತಿ : ಮಾಡುವುದು. 

ರಾಜ್ಯಾದ್ಯಂತ ಜಾನಪದ ಜಾತ್ರೆ ಕಾರ್ಯಕ್ರಮ. 

ಜಿಲ್ಲೆಗಳಲ್ಲಿ ಜನಪರ ಉತ್ಸವ ಹಾಗೂ ಗಿರಿಜನ ಉತ್ಸವ ಏರ್ಪಡಿಸುವುದು. h ಅಂಜನಾ 


ಸಾಮಾನ್ಯ ಹಾಗೂ ವಿಶೇಷ ಘಟಕ ಮತ್ತು ಗಿರಿಜನ ಉಪಯೋಜನೆ ಪ್ರಾಯೋಜನೆ 


ಜಯಂತಿಗಳ ಹಟ್ಟಿ 


1 | ದೇವರದಾಸಿಮಯ್ಯ ಜಯಂತಿ ] 
ಭಗವಾನ್‌ ಮಹಾವೀರ ಜಯಂತಿ 
ಎ ಅಸ ನುನಾದೇಲು ಜಯಂತಿ 


2 
3 
| 4... |] ಬಸವ ಜಯಂತಿ 
- 5: | ಶೆಂಕೆರಾಚಾರ್ಯ ಜಯಂತಿ (ತತ್ವಜ್ಞಾನಿಗಳ ದಿನಾಚರಣೆ 
6. 
7 


| ಜಯಂತಿ 
ನಾಟ್ವಡಿ ಕೃಷ್ಣರಾಜ ಒಡೆಯರ್‌ ಜಯಂತಿ" 
[ (ಮೈಸೂರು, ಮಂಡ್ಯ ಜಿಲ್ಲೆ ಮತ್ತು ಕೇಂದ್‌ರ ಕಛೇರಿಯಲ್ಲಿ) 


ಕೃಷ್ಣ ಜಯಂತಿ ನ 
9. [ ್ರಹ್ಮಶ್ರೀ ನಾರಾಯಣಗುರು ಜಯಂತಿ 


10. | ವಿಶ್ವಕರ್ಮ ಜಯಂತಿ | } 
ಟಿಪ್ಪುಸುಲ್ತಾನ್‌ ಜಯಂತಿ 
ಕನಕ ಜಯಂತಿ \ 
ವಿಶ್ವ ಮಾನವ ದಿನಾಚರಣೆ | 


ವ 


ವ ಸಿದ್ದರಾಮ ಜಿಯಂತಿ 
5. Js ಅಂಬಿಗರ "ಚೌಡಯ್ಯ ಜಯಂತಿ 


T 


ಛತ್ರಪತಿ ಶಿವಾಜಿ ಜಯಂತಿ 


ಎತ 


| ಮಡಿವಾಳ ಮಾಚಿದೇವ ಜಯಂತಿ 


] ಪಂತಕವಿ ಸರ್ವಜ್ಞ ಜಯಂತಿ 


19. | ಕಾಯಕ ಶರಣರ ಜಯಂತಿ 

20. | ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 

2. | ಕೆಂಪೇಗೌಡ ಜಯಂತಿ 

22....| ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ' 
23. | ಪೇಮನ ಜಯಂತಿ 

24. | ಸಂತ ಸೇವಾಲಾಲ್‌ ಜಯಂತಿ 


ಹಡಪದ ಅಪ್ಪ ಣ್ಣ ಜಯಂತಿ 


26. 


ಸವಿತಾ ಮಹರ್ಷಿ ಜಯಂತಿ 


ಜಿಲ್ಲಾಟಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವಸಿಯಿಂದ ಆಯೋಜಿಸಲಾಗುವ ಉತ್ಸೆವೆಗ"' ವಿವರ 


ಕ್ರ.ಸಂ ''  ಉತ್‌ಸವಗಳ ವಿವರೆ ಜಿಲ್ಲೆಗಳ ಹೆಸರು 
1. ವವ ಉತ್ಸವ ಬಾಗಲಕೋಟೆ 
-2, | ಧಾರವಾಡ ಉತ್ತೆವ ಧಾರವಾಡ 
3, | ಬೆಳವಡಿ ಮಲ್ಲಮ್ಮ ಉತ್ಸವ ಬೆಳಗಾವಿ 
4. ವೀರರಾಣಿ ಅಬ್ಬಕ್ಕ ಉತ್ಸವ; ಉಲ್ಲಾಳ ಉತ್ಸವ | ಮಂಗಳೂರು . 
ಠ್ರ್ತ ಕರಾವಳಿ ಉತ್ಸವ ಉತ್ತರ ಕನ್ನಡ 
6. ಕರಾವಳಿ ಉತ್ಸವ | ದಕ್ಷಿಣ ಕನ್ನಡ 
7, ಗಗನಚುಕ್ಕಿ ಜಲಪಾತೋತ್ಸವ ಶಿಂಷಾ ಮಂಡ್ಯ 
8 |ರನ್ನಪೈಭವ. oo [ವಾಗಲಕೇಡ 
೨ | ಹೊಯ್ಸಳ ಉತ್ಸವ, [ಧಾನ 
10. | ಲಕ್ಕುಂಡಿ ಉತ್ಸವ ಗದಗ 
| | ಬಸವ ಉತ್ಸವ ಬಸವಕಲ್ಯಾಣ ಬೀದರ 
12. ನವರಸಪುರ ಉತ್ಸವ | ವಿಜಯಪುರ" ": 
13. ಆನೆಗೊಂದಿ ಉತ್ಸವ |ಸಂಡಳ 
14. ಬರಚುಸ್ಕಿ ಜಲಪಾತೋತ್ಸವ | ಚಾಮರಾಜನಗರ 
15. ರಾಷ್ಟ್ರಕೂಟ ಉತ್ಸವ ಕಲಬುರ್ಗಿ 
16. ಸಂಗೊಳ್ಳಿರಾಯಣ್ಣ ಉತ್ಸವ ಬೆಳಗಾವಿ 
1. | ಕಿತ್ತೂರು ಉತ್ಸವ ಬೆಳಗಾವಿ 
18. | ಹಂಪಿ ಉತ್ಸವ |-ಬಳ್ಳಾರಿ.. K "| 
19. ಕದಂಬೋತ್ಸವ ಉತ್ತರ ಕನ್ನಡ | 


ಅನುಬಂಧ- 2 


ಪ್ರಶ್ನೆ ಸಂಖ್ಯೆ: 897 (1092) 


2016-17, 2017-18 ಮತ್ತು 2018-19ನೇ ಸಾಲಿನಲ್ಲಿ ಸಾಂಸ್ಕೃತಿಕ ಭವನ/ ಸಾಂಸ್ಕೃತಿಕ ಮಂದಿರ! ಬಯಲು ರಂಗಮಂದಿರಗಳಿಗೆ 


ಬಿಡುಗಡೆ ಮಾಡಿರುವ ಅನುದಾನದ ವಿವರಗಳು ಮ 
ಕ್ರ.ಸಂ. | ಜಿಲ್ಲೆಗಳು | 2161 | 201718 2018-19 | ಒಟ್ಟು 
ಃ "ಲಂರುನಗರ | 1000000 0. | 0 | 10,00,000 | 
2 | ಬೆಂಗಳೂರುಗ್ರಾಮಾಂತರ-. | 0_ 8 1273500 |, 1273500 
3 | ಕೋಲಾರ 30,00,000 135,00 | [) | 34,00,000 |! 
3 | ರಾಮನಗರ 90,00,000 20,00,000 . | 109,000 23900000 ್‌ 
4 [ ಚಿಕ್ಕಬಳ್ಳಾಪುರ | 20,00,000 0 | [) | 00000 
5 | ತುಮಕೂರು 155,00,000 20,00,000 307900 | 2057400 
6 | ಶಿವಮೊಗ್ಗ 5,00,000 54,00,000 [) 49,00,000 
7 ರತ್ರೆದುರ್ಗ 145,00,000 236,60,000 K) 381,60,000 
8 | ಮೈಸೂರು 95,00,000 27,00,000 36,00,000 158,00,000 
9 | ಹಾಸನ 44,00,000 30,00,000 [) 74,00,000 
10 | ಮಂಡ್ಯ 25,00,000 32,30,000 130,00,000 184,00,000 
11 | ಚೆಕ್ಕಮಗಳೂರು 79,00,000 24,00,000. 22,10,000 125,10,000 
122 | ರಕ್ಷಿಣಕನ್ನಡ 60,00,000 si ಈ 5,00,000 | 65,00,000 
13 | ಕೊಡಗು 0 _ 25,00,000 0 25,00,000 
ಬೆಳಗಾಂ ್ಲ 240,00,000 - 150,00,000 54,00,000 448,00,000 
ಢಾಕಪಾಜ: ": — 110,00,000 20,00,000 0 130,00,000 
16 | ವಿಜಯಪುರ 250,00,000 64,00,000 "0 - 314,00,000..... 
17 | ಉತ್ತರ ಕನ್ನಡ 15,00,000 4,00,000 0 19,00,000 
18 | ಕಲಬುರಗಿ 50,00,000: 34,00,000. 0 84,00,000 
19 | ಬಳ್ಳಾರಿ 50,00,000 —~ | —3goovoo 0 89,00,000 
20 | ರಾಯಚೂರು 0 39,00,000 [) 39,00,000 
2 | ರೀಡರ್‌ 60,00,000 4,00,000 5,00,000 69,00,000 
22 | ಬಾಗಲಕೋಟೆ |. .205,00,000. 265,00,000 [ 70,00,000 
23 | ಚಾಮರಾಜನಗರ ” 30,00,000 " 0 0 30,00,000 
24 | ದಾವಣಗೆರೆ 65,00,000 10,00,000 7,00,000 82,00,000 
25 |ಗದಗ್‌ 315,00,000 60,00,000 “0 375,00,000 
26 | ಸಾವೇರಿ 60,00,000 0 0 60,00,000 
27 | ಕೊಪ್ಪ 15,00,000 ‘0 0 15,00,000 
28 | ಉಡುಪಿ 30,00,000 10,00,000 0 40,00,000 | 
29 | ಯಾದಗಿರಿ 40,00,000 0 0 | 0,00,000 
30 | ಹೊರನಾಡು 0 0 0 0 
ಹ 2313,00,000 1192,25,000 526,24,000 4031,49,000 
ಟಿ 


ಅನುಬಂಧ- 3 


ಪ್ರಶ್ನೆ ಸಂಖ್ಯೆ: 897 (1092) 


ಜಿಲ್ಲಾರಂಗಮಂದಿರಗಳ ಹೆಸರು 
| ಪೂಜ್ಯ ಚನ್ನಬಸವ ಪಟ್ಟದ್ದೇವರು ಜಿಲ್ಲಾ ರಂಗಮಂದಿರ 
ಕಂದಗಲ್‌ ಶ್ರೀ ಹಸುಮಂತರಾಯ ರಂಗಮಂದಿರ 
FE 
4 ಕಾರವಾರ ಜಿಲ್ಲಾ ರಂಗಮಂದಿರ 
5 ಬೆಳಗಾವಿ ಕುಮಾರ ಗಂಧರ್ವ ಕಲಾಮಂದಿರ | 
6 | ಚಿಕ್ಕಮಗಳೂಗು [ಶ್ರೀ ಕುವೆಂಪು ಕಲಾಮಂದಿರ |] 
7 | ಬಳ್ಳಾರಿ . | ಡಾ॥ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರ 
8 ಮೈಸೂರು ಕರ್ನಾಟಕ ಕಲಾಮಂದಿರ 
೨ -|.. ಚಿತ್ರದುರ್ಗ | ತ.ರಾಸು-ರಂಗಮಂದಿರ 
10 | ರಾಯಚೂರು | ಪಂಡಿತ್‌ ಸಿಡ್ಗರಾಮ ಜಂಬಲ್‌ ದಿನ್ನಿ ರಂಗಮಂದಿರ 


n | “ತುಮಕೂರು [ಡಾ॥ ಗುಬ್ಬಿವೀರಣ್ಣ ಕಲಾಕ್ಷೇತ್ರ 

12 |. ಶಿವಮೊಗ್ಗ | ಕುವೆಂಪುರಂಗಮಂದಿರ 

1 |. 'ಹಾಸನ' - | ಹಾಸನಾಂಬ ಕಲಾಕ್ಷೇತ್ರ 

| ಮಂಡ್ಯ | ನಾಲ್ಪಡಿ ಕೃಷ್ಣರಾಜ ಒಡೆಯರ ಕಲಾಮಂದಿರ 
15 |” ಕೋಲಾರ | ಚೆನ್ನಯ್ಯ ರಂಗಮಂದಿರ 


